ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1565 
ಸದಸ್ಯರ ಹೆಸರು : ಶ್ರೀ ಎಸ್‌.ರವಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
ಉತ್ತರಿಸುವ ದಿನಾಂಕ : 20.03.2020 


ಉತ್ತರಿಸುವವರು 


: ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಜಾಯತ್‌ ರಾಜ್‌ ಸಚಿವರು 


ಕ್ರಸಂ. 


ಪ್ರಶ್ನೆ 


ಉತ್ತರೆ 


(ಅ) 


ಗ್ರಾಮ ಪೆಂಚಾಯತಿಗಳಲ್ಲಿ'`ಸಿಬ್ಬಂದಿ 
ಹೆಚ್ಚಳದ ಬಗ್ಗೆ ಕೇಂದ್ರ ಸರ್ಕಾರ, 
ರಾಜ್ಯ ಸರ್ಕಾರ, ವಿದೇಶಿ 
ಪ್ರಾಯೋಜಿತ ಯೋಜನೆಗಳು ಇತರೆ 
ಇಲಾಖೆಗಳ ಕರ್ತವ್ಯಗಳ ಕಾರ್ಯ 
ಹಂಚಿಕೆಗೆ ಅನುಗುಣವಾಗಿ ಕೆಲಸ 
ನಿರ್ವಹಿಸಲು ಸರ್ಕಾರವು 
ಮಂಜೂರಾತಿ ನೀಡಿರುವ 
ಸರ್ಕಾರೇತರ ಸ್ಥಳೀಯ ಸಂಸ್ಥೆಗಳು 
ಆಯ್ಕೆ ಮಾಡುವ ವೃಂದವಾರು 
ಅಥವಾ ಶ್ರೇಣಿವಾರು ವಿವರ 
ನೀಡುವುದು; 


ರಾಜ್ಯದೆ `ಪ್ರತಿ`ಗ್ರಾಮ ಪಂಚಾಯತಿಗೆ ಕರ್ನಾಟಕ'ಗ್ರಾಮ ಸ್ಥರಾಜ್‌ 
ಮತ್ತು ಪಂಚಾಯತ್‌ ರಾಜ್‌ ಅಧಿನಿಯಮ, 1993 ರ ಪ್ರಕರಣ 112 
ರಡಿ ಈ ಕೆಳಕಂಡ ಹುದ್ದೆಗಳು ಮಂಜೂರಾಗಿರುತ್ತವೆ. 


ಕ ಸಿಬ್ಬಂದಿ ಪದನಾಮ 
ಸಃ 


178ರ ವಸೊಲಿಗಾರ 

2 18ರ, ಕರ್ಕ್‌ ಕಂ ಡಾಜಾ ಎಂಟ್ರಿ ಆಪರೇಟರ್‌ 
3ವಾಟರ್‌ಷನ್‌/ಗ ಪಂಪ್‌ `'ಆಪಕೇಟರ್‌ 

4 ಜವಾನ 
5 

6 


ಸ್ಥಚ್ಛತಾಗಾರ 
ಡಾಟಾ ಎಂಟ್ರಿ` ಆಪರೇಟರ್‌ 


(ಅ) 


ಗ್ರಾಮ ಪಂಚಾಯತಿಗಳ ಸಿಬ್ಬಂದಿಗಳ 
ಕಾರ್ಯ ಒತ್ತಡ ಕುರಿತು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ 
ಸಿಬ್ಬಂದಿ ಹೆಚ್ಚಳದ ಕುರಿತು ಸರ್ಕಾರ 
ಕೈಗೊಂಡ ಕ್ರಮಗಳೇನು; 


) ಪಂಚಾಯತಿಗೆ ಒಂದು ಡಾಟಾ ಎಂಟ್ರಿ 
ಆಪರೇಟರ್‌ ಹುದ್ದೆಯನ್ನು ಸೃಜಿಸಲಾಗಿದೆ. 


(ಇ) 


ಗ್ರಾಮ ಪಂಚಾಯತಿಯ "ಡೇಟಾ 
ಎಂಟ್ರಿ ಆಪರೇಟರ್‌ 01 ಹುದ್ದೆಯಿಂದ 
ಕಸಂ. 6ರಲ್ಲಿ ನಮೂದಿಸಿರುವ 
ಸಾರ್ವಜನಿಕ ಕೆಲಸ ಕಾರ್ಯಗಳನ್ನು 
ನಿಗಧಿತ ಅವಧಿಯಲ್ಲಿ 
ನಿರ್ವಹಿಸುತ್ತಿರುವುದು ಸರ್ಕಾರದ 


ವಾ ವಿವಿ 
ಗಮನಕ್ಕ ಬಲದಿದಿಯೂೀ? 


ಪ್ರಸ್ಪತ'ಗಾಮ ಪಂಚಾಯತಿಗಳಲ್ಲಿ") ಬಿಲ್‌ ಕಲರ್‌ 7 ರ್‌ 
ಕಂ ಡಾಟಾ ಎಂಟ್ರಿ ಅಪರೇಟರ್‌, 3) ವಾಟರ್‌ಮೆನ್‌ , 4) ಜವಾನ 
ಮತ್ತು 5) ಸ್ವಚ್ಛತಾಗಾರ ವೃಂದವು ಸೇರಿದಂತೆ ಸರಾಸರಿ 12 
ನೌಕರರು ಕರ್ತವ್ಯ ನಿರ್ವಹಿಸುತ್ತಿದ್ದು, ದಿನನಿತ್ಕದೆ ಕಾರ್ಯಗಳನ್ನು 
ಮಾಡುತ್ತಿರುತ್ತಾರೆ. 


(ಈ) 


| ಅವಧಿಯಲ್ಲಿ 


ಗ್ರಾಮ ' ಪಂಚಾಯತಿಗಳು 'ನಿಗಧಿತ 
ಸೇವೆ 
ಒದಗಿಸುತ್ತಿವೆಯೇ; ಒದಗಿಸದಿದ್ದಲ್ಲಿ, 
ಹೆಚ್ಚುವರಿಯಾಗಿ ನಿಯಮಾನುಸಾರ 
ಗ್ರಾಮ " ಪಂಚಾಯತಿ ಸಿಬ್ಬಂದಿ 
ನೇಮಕ ಮಾಡಿಕೊಳ್ಳಲು ಹುದ್ದೆಗಳ 
ಮಂಜೂರಾತಿಯನ್ನು ಸರ್ಕಾರ 
ನೀಡುವುದೇ? (ವಿವರ ನೀಡುವುದು) 


ಹೌದು. 

ಪ್ರಸ್ತುತ ಗ್ರಾಮ ಪಂಚಾಯತಿ ನೌಕರರಿಗೆ ಸಂಬಂಧಿಸಿದಂತೆ The 
Karnataka Gram Swaraj; and Panchayat Raj 
(Staffing Pattern, Scales of Pay, Method of 
Recruitment and Conditions of Service of 
Employees of Grama Panchayat) Rules, 2020 ರ 
ಕರಡನ್ನು ದಿನಾಂಕ:29-02-2020 ರಂದು ಪ್ರಕಟಿಸಲಾಗಿದ್ದು, 
ಅಂತಿಮವಾಗಿ ನಿಯಮಗಳನ್ನು ರಾಜ್ಯ ಪತ್ರದಲ್ಲಿ ಪ್ರಕಟಿಸಿದ ನಂತರ 
ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. 


ಗ್ರಾಮೀಣಾಭಿವೃದ್ದಿ ಮತ್ತು ಪಂ.ರಾಜ್‌ ಸಚಿವರು 
[a] ೨ 


